ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಲಿ ಗುರುತಿಲ್ಲದ ಪ್ರಶ್ರೆ ಸಂಖೆ 830 
ಸದಸ್ಕರ ಹೆಸರು ಶ್ರೀ ಎಂ.ಎ.ಗೋಪಾಲಸ್ಸಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ 28-09-2020 


ಉತ್ತರಿಸುವ ಸಚಿವರು 


ಅರಣ್ಣ ಜೀವಿಷರಿಸ್ಥಿತಿ ಮತ್ತು ಪರಿಸರ ಸಚಿವರು 


ಸಂಪತ್ತು ಕಳ್ಳತನ ತಡೆಗಟ್ಟಲು ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


ಕಸಂ. ಪ್ರಶ್ನೆಗಳು ಉತ್ತರಗಳು 

ಅ) | ಹಾಸನ ಜಿಲ್ಲೆಯ ಆಲೂರು ಮತ್ತು ಹಾಸನ ಜಿಲ್ಲೆ ಆಲೂರು ಮತ್ತು ಸಕಲೇಶಪುರ 
ಸಕಲೇಶಪುರ ' ವಲಯಗಳಲ್ಲಿ ಕೆಲವು | ವಲಯಗಳಲ್ಲಿ ಕಾಯ್ದಿರಿಸಿದ ಅರಣ್ಯದೊಳಗೆ ಯಾವುದೇ 
ಖಾಸಗಿ ರೆಸಾರ್ಟ್‌ನವರು ಕಾಯ್ದಿರಿಸಿದ | ರಸ್ತೆಗಳನ್ನು ಖಾಸಗಿ ರೆಸಾರ್ಟ್‌ನವರು ನಿರ್ಮಾಣ 
ಅರಣ್ಯದೊಳಗೆ ರಸ್ತೆಗಳನ್ನು ನಿರ್ಮಾಣ | ಮಾಡಿರುವುದಿಲ್ಲ ಹಾಗೂ ಪ್ರಾಣಿ ಭೇಟಿಗಾಗಿ ಪ್ರೋತ್ಸಾಹ 
ಮಾಡಿರುವ ಮತ್ತು ಈ ಭಾಗದಲ್ಲಿ ಪ್ರಾಣಿ ನೀಡುತ್ತಿರುವ ಬಗ್ಗೆ ಯಾವುದೇ ದೂರುಗಳು 
ಭೇಟಿಗಾಗಿ ಪ್ರೋತ್ಸಾಹ ನೀಡುತ್ತಿರುವ |ಸ್ಟೀಕೃತವಾಗಿರುವುದಿಲ್ಲ. 
ಬಗ್ಗೆ ದೂರುಗಳು ಬಂದಿವೆಯೇ; 
ಬಂದಿದ್ದಲ್ಲಿ. ಈ ಸಂಬಂಧ ಏನು ಕ್ರಮ 
ಕ್ಷೈಗೊಳಲಾಗಿದೆ; (ವಿವರ ನೀಡುವುದು) 

ಆ) | ಯಶಲೂರು, ಆಲೂರು ಮತ್ತು ಯಶಲೂರು, ಆಲೂರು ಮತ್ತು ಸಕಲೇಶಪುರ 
ಸಕಲೇಶಪುರ ವಲಯಗಳಲ್ಲಿ ವನ್ಯ [ವಲಯಗಳಲ್ಲಿ ವನ್ಯ ಮೃಗಗಳ ಕಳ್ಳಬೇಟೆ ಮತ್ತು ಅರಣ್ಯ 
ಮೃಗಗಳ ಕಳ್ಳಬೇಟೆ ಮತ್ತು ಅರಣ್ಯ [ಸಂಪತ್ತು ಲೂಟಿ ಮಾಡುತ್ತಿರುವವರ ವಿರುದ್ಧ ಕಳೆದ 3 
ಸಂಪತ್ತು ಲೂಟಿ ಮಾಡುತ್ತಿರುವವರ ವರ್ಷಗಳಲ್ಲಿ ದಾಖಲಾಗಿರುವ ಪ್ರಕರಣಗಳು ಈ 
ವಿರುದ್ಧ ಕಳೆದ 3 ವರ್ಷಗಳಲ್ಲಿ ೆಳಕಂಡಂತಿವೆ:- 
ದಾಖಲಾಗಿರುವ ಪ್ರಕರಣಗಳೆಷ್ಟು (ವಿವರ || ಕ್ರಸಂ ವರ್ಷ ವನ್ಯಪ್ರಾಣಿ | ಅರಣ್ಯ ಸಂಪತ್ತು 
ನೀಡುವುದು) ಕಳ್ಳಬೇಟೆ ಅಪರಾಧ ಪ್ರಕರಣ 

ಪಕರಣ 
ಯಸಳೂರು 
01 | 2017-18 01 02 
02 2018-19 01 13 
03 | 2019-20 01 01 
ಆಲೂರು 
01 | 2017-18 ಪ 09 
02 | 2018-19 - 03 
03 | 2019-20 ೫ 0 
ಸಕಲೇಶಪುರ 
01 | 2017-18 [Ul 09 
02 | 2018-19 06 03 
03 | 2019-20 02 07 
ಇ) | ವನ್ಯ ಮೃಗಗಳ ಕಳ್ಳಬೇಟೆ ಮತ್ತು ಅರಣ್ಯ ವನ್ಯಮೃಗಗಳ ಕಳ್ಳಬೇಟೆ ಮತ್ತು ಅರಣ್ಯ ಸಂಪತ್ತು 


ಕಳ್ಳತನ ತಡೆಗಟ್ಟಲು ಇಲಾಖೆಯು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


7. ಅರಣ್ಯ ಇಲಾಖೆಯ 


1 ಆರಣ್ಯ ಇಲಾಖೆಯ ಪ್ರಾದೇಶಿಕ ಮತ್ತು ವನ್ಯಜೀವಿ 


ಘಟಕದ ಸಿಬ್ಬಂದಿಗಳು ರಕ್ಷಿತಾರಣ್ಯ ಹಾಗೂ 
ಅಭಯಾರಣ್ಯಗಳ ಸುತ್ತಲೂ ಗಸ್ತು ತಿರುಗುತ್ತಾ, 
ಅತೀ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಗಲು ರಾತ್ರಿ 
ಜಾಗೃತರಾಗಿ  ಕಳ್ಳಬೇಟಿಗಾರರ ಬಗ್ಗೆ ನಿಗಾ 
ವಹಿಸಿರುತ್ತಾರೆ. 


2. ಕಳ್ಳಬೇಟೆ ನಿಯಂತ್ರಣಾ ಶಿಬಿರಗಳನ್ನು ನಿರ್ಮಿಸಿದ್ದು 


ಒಂದು ಶಿಬಿರದಲ್ಲಿ 3 ರಿಂದ 5 ಸದಸ್ಮರಿರುವ 
ತಂಡಗಳನ್ನು ರಚಿಸಲಾಗಿದ್ದು ಅವರುಗಳು 
ರಕ್ಷಿತಾರಣ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಗಾ 
ವಹಿಸುತ್ತಿರುತ್ತಾರೆ. 


3. ರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಮತ್ತು 


ಅಭಯಾರಣ್ಯಗಳ ಗಡಿಭಾಗದಲ್ಲಿರುವ ಸಿಬ್ಬಂದಿಗೆ 
ವಾಹನ ಮತ್ತು ಮೋಟಕರೈಸ್ತ್‌ ಬೋಟುಗಳ 
ಸೌಕರ್ಯ ಕಲ್ಪಿಸಲಾಗಿದೆ. 


4. ವನ್ಯಜೀವಿ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 


ಎಲ್ಲಾ ವಲಯ ಅರಣ್ಯಾಧಿಕಾರಿಗಳಿಗೆ 
ಶಸ್ತಾಸ್ತಗಳನ್ನು ಒದಗಿಸಲಾಗಿದೆ. (ಅವುಗಳಲ್ಲಿ 
ಪ್ರಮುಖವಾಗಿ ಡಿ.ಬಿ.ಬಿಎಲ್‌. ಗನ್‌, ರೈಫಲ್‌, 
ರಿವಾಲ್ದರ್‌ ಮತ್ತು ಪಿಸ್ತೂಲುಗಳು) 


5. ತುರ್ತಾಗಿ ಸುದ್ದಿ ಮುಟ್ಟಿಸುವ ಸಂಬಂಧವಾಗಿ 


ವೈರ್‌ಲೆಸ್‌ ಸೆಟ್‌ ಮತ್ತು ವಾಕಿ ಬಾಕಿಗಳನ್ನು 
ಒದಗಿಸಲಾಗಿರುತ್ತದೆ. 


6. ರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಚೆಕ್‌ಪೋಸ್ಟ್‌ ಚೆಕ್ಕಿಂಗ್‌ 
ಫಿ ಸಾ ಟಿ ಕ 


ಗೇಟ್‌ ಮತ್ತು ವಾಜ್‌ ಟವರ್‌ ನಿರ್ಮಿಸಿ 
ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. 

್ಯ ಮೊಕದ್ದಮೆಗಳಿಗೆ 
ಸಂಬಂಧಿಸಿದಂತೆ ಸಹಕಾರ ನೀಡಲು ಪೊಲೀಸ್‌ 
ಸಿಬ್ಬಂದಿಯನ್ನೊಳೆಗೊಂಡ, ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌ ರವರ ನೇತೃತ್ವದಲ್ಲಿ ಪೊಲೀಸ್‌ 
ಇಲಾಖೆಯಲ್ಲಿ ಫಾರೆಸ್ಟ್‌ ಸೆಲ್‌ ಎಂಬ ಪ್ರತ್ಯೇಕ ಘಟಕ 
ಕಾರ್ಯನಿರ್ವಹಿಸುತಿದೆ. 


ಸಂಖ್ಯೆ: ಅಪಜೀ 70 ಎಫ್‌ಎಲ್‌ಎಲ್‌ 2020 (ಇ) 


\ 
A 


(ಆನಠಿದ್‌' ಸಿಂಗ್‌) 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು 


